KA/ BG-GPO/2515/NVPP-47/2006-2008 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 





ಬೆಂಗಳೂರು, ಗುರುವಾರ, ಜುಲೈ ೬, ೨೦೦೬ (ಆಷಾಢ ೧೫, ಶಕ ವರ್ಷ ೧೯೨೮) 


ಸಂಪುಟ ೧೪೧ 





ಸಂಚಿಕೆ ೨೭ 


ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, ಹೇಮಾವತಿ ನಾಲಾ ವಲಯ, ತುಮಕೂರು 
4(1) ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ:ಎಸ್‌ಎಲ್‌ಎಒ:ಎಸ್‌ಆರ್‌. (ತು) 10: 05-06, ದಿನಾಂಕ: 12ನೇ ಜೂನ್‌ 2006 
ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರ ಕಲಂ 4 (1ನೇ ಪ್ರಕರಣದ ಮೇರೆಗೆ ಎಲ್‌ಎಕ್ಕೂ:ಎಸ್‌ಆರ್‌:177:05-06 
ದಿನಾಂಕ:16.3.2006 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 13.4.2006 ರಂದು 
ಕರ್ನಾಟಕ ರಾಜ್ಯ ಪತ್ರದ ಪುಟ 162 ರಿಂದ 166 ವರೆಗೆ ಭಾಗ-6 ರಲ್ಲಿ ಹಾಡೋನಹಳ್ಳಿ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ 
ಭೂಸ್ವಾಧೀನ ಪಡಿಸಿರುವುದಾಗಿ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ 
ಮಾಡಲಾಗಿದೆ. 









































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಯಡಿಯೂರು 
ತಾಲ್ಲೂಕು: ಕುಣಿಗಲ್‌ ಗ್ರಾಮ: ಹಾಡೋನಹಳ್ಳಿ 
ಕ್ರಮ | 41 ರಂತೆ ಪ್ರಕಟವಾಗಿರುವುದು 4(1) ಗೆ ತಿದ್ದುಪಡಿಯಾಗಿರುವುದು 
ಸಂಖ್ಯೆ ಸ.ನಂ ತಹರೆ ವಿಸ್ತೀರ್ಣ ಸ.ನಂ ತಹರೆ ವಿಸ್ತೀರ್ಣ 
1 2 3 4 5 6 7 
1. 17:3 ಖುಷ್ಕಿ 0-08 17:13 ಖುಷ್ಕಿ 0-08 
ವಿಶೇಷ ಭೂಸ್ವಾಧೀನಾಧಿಕಾರಿ, 
ಪಿ.ಆರ್‌. 181 ಹೇಮಾವತಿ ನಾಲಾ ವಲಯ, ತುಮಕೂರು. 


ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಾರ್ಯಾಲಯ ನ್ಯಾಯಾಲಯ ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ, 
ಭೂ ಸ್ವಾಧೀನ ಅಧಿನಿಯಮ 1894 ಪ್ರಕರಣ16 (2) ಅನುಸಾರ ಪ್ರಕಟಣೆ 
ಕ್ರಮಾಂಕ:ತಂಮೇಯೋಭೂಸ್ವಾ/ಸಿಆರ್‌-5: 2003-04, ದಿನಾಂಕ: 28ನೇ ಅಕ್ಟೋಬರ್‌ 2005 
ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16(1) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17:1961 ರ ಪ್ರಕಾರ) ರ ಅನುಸಾರ 
ಅನುಸೂಚಿ ಜಮೀನುಗಳನ್ನು ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆ ನಿರ್ಮಾಣದ ಸಾರ್ವಜನಿಕ ಉದ್ದೇಶಕ್ಕಾಗಿ ಭೂ ಸ್ವಾಧೀನ (ವಶ) 
ಪಡಿಸಿಕೊಂಡಿರುತ್ತದೆ ಎಂದು ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16(2) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17:1961 ರ ಪ್ರಕಾರ) 
ಅನುಸಾರ ಈ ಮೂಲಕ ಪ್ರಕಟಿಸಲಾಗಿದೆ. 


(೩೨೧) 


೩೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೬ 


































































































ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಹೊಳಲೂರು ಗ್ರಾಮ: ಹೊಳಲೂರು 

ಕ್ರ. ಖಾತೆದಾರರ ಹೆಸರು ಸರ್ವೆ ತರಹೆ ವಿಸ್ತೀರ್ಣ ಆಕಾರ ಸ್ವಾಧೀನ 
ಸಂ. ನಂಬರ್‌ ಎ.ಗುಂ. ರೂ.ಪೈ ದಿನಾಂಕ 
1 2 3 4 5 6 7 
1. | ಮೈಲಾರಪ್ಪ ಬಿನ್‌ ಹನುಮಂತಪ್ಪ 576 ಖುಷ್ಕಿ 1-05 28.10.05 
2. | ಹೆಚ್‌. ಆರ್‌. ಹನುಮಂತಪ್ಪ ಬಿನ್‌ ಗಿಡ್ಡರುದ್ರಪ್ಪ 575 ಖುಷ್ಕಿ 0-02 12 28.10.05 
3. | ಹೆಚ್‌. ಆರ್‌. ಪಾಲಾಕ್ಷಪ್ಪ ಬಿನ್‌ ಗಿಡ್ಡರುದ್ರಪ್ಪ 575 ಖುಷ್ಕಿ 0-02 1/2 28.10.05 
4. | ಹೆಚ್‌. ಆರ್‌. ಗಂಗಾಧರಪ್ಪ ಬಿನ್‌ ಗಿಡ್ಡರುದ್ರಪ್ಪ 575 ಖುಷ್ಕಿ 0-02 12 28.10.05 
5. | ಹೆಚ್‌. ಆರ್‌. ದೇವೇಂದ್ರಪ್ಪ ಬಿನ್‌ ಗಿಡ್ಡರುದ್ರಪ್ಪ 575 ಖುಷ್ಕಿ 0-02 12 28.10.05 
6. | ಹೆಚ್‌. ಆರ್‌. ಲೋಕೇಶಪ್ಪ ಬಿನ್‌ ಗಿಡ್ಡರುದ್ರಪ್ಪ 575 ಖುಷ್ಕಿ 0-02 12 28.10.05 
7. | ಹೆಚ್‌. ಟಿ. ಹಾಲಪ್ಪ ಬಿನ್‌ ಹನುಮಂತಪ್ಪ 574 ಖುಷ್ಕಿ 0-12 12 28.10.05 

ವೀರಪ್ಪ ಬಿನ್‌ ಮಾಸ್ತಿ ಸಿದ್ಧಪ್ಪ 
8. | ವೀರಪ್ಪ ಬಿನ್‌ ಮಾಸ್ತಿ ಸಿದ್ದಪ್ಪ 111/7 ಖುಷ್ಕಿ 0-011/2 0-02 28.10.05 
9. | ಶ್ರೀಮತಿ ಹಬೀಬ ಉನ್ನೀಸ ಕೋಂ ಲೇಟ್‌ 111/7 ಖುಷ್ಕಿ 0-011/2 0-02 28.10.05 

ಹೆಚ್‌. ಎಸ್‌. ಜಬ್ಬಾರ್‌ ಸಾಬ್‌ 
10. ಗಡ್ಡಪ್ಪ ಬಿನ್‌ ರುದ್ರಪ್ಪ 117ಪೈ ಖುಷ್ಕಿ 0-04 0-05 28.10.05 
11. | ರಾಮಪ್ಪ ಬಿನ್‌ ರುದ್ರಪ್ಪ 117ಪೈ ಖುಷ್ಕಿ 0-04 0-05 28.10.05 
12. | ಮಲ್ಲಪ್ಪ ಬಿನ್‌ ರುದ್ರಪ್ಪ 117ಪೈ ಖುಷ್ಕಿ 0-03 0-03 28.10.05 
13. | ಕೆ. ಗುರುಶಾಂತಪ್ಪ ಬಿನ್‌ ರಂಗಪ್ಪ 117ಪೈ ಖುಷ್ಕಿ 0-03 0-03 28.10.05 
14. | ಪುಟ್ಟಮ್ಮ ಕೋಂ ಸಣ್ಣ ಹನುಮಂತಪ್ಪ 173 ಖುಷ್ಕಿ 1-17 1-13 28.10.05 
15. ಗಂಗಮ್ಮ ಕೋಂ ತಿಮ್ಮಮೋವಿ 174 ಖುಷ್ಕಿ 1-02 1-03 28.10.05 
16. | ಮಹಮದ್‌ಖಾನ್‌ ಬಿನ್‌ ಖಾದರ್‌ ಖಾನ್‌ 201 ಖುಷ್ಕಿ 0-15 0-45 28.10.05 
17. | ಮಾಸ್ತಿಚನ್ನಬಸಪ್ಪ ಬಿನ್‌ ಸಿದ್ಧಪ್ಪ 203 ಖುಷ್ಕಿ 0-19 0-57 28.10.05 
18. ಕ್ಯಾಸಿನಕೆರೆ ರಂಗಪ್ಪ ಬಿನ್‌ ಈರಪ್ಪ 207 ಖುಷ್ಕಿ 0-05 0-15 28.10.05 
19. ಸೈಯದ್‌ ಇಮಾಮ್‌ ಸಾಬ್‌ ಬಿನ್‌ ಮಲ್ಲಿಕ್‌ 208 ಖುಷ್ಕಿ 0-14 0-42 28.10.05 

ಸಾಬ್‌ 

ಜುಮ್ಲಾ 5-39 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 

ಪಿ.ಆರ್‌. 182 ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ. 


ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಾರ್ಯಾಲಯ ಃ ನ್ಯಾಯಾಲಯ ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ, 
ಭೂ ಸ್ವಾಧೀನ ಅಧಿನಿಯಮ 1894 ಪ್ರಕರಣ16 (2) ಅನುಸಾರ ಪ್ರಕಟಣೆ 
ಕ್ರಮಾಂಕ:ತುಂಮೇಯೋ ಭೂ.ಸ್ವಾ.ವಿ.ವ. 24 1996-07, ದಿನಾಂಕ: 25ನೇ ಅಕ್ಟೋಬರ್‌ 2005 
ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16(1) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17:1961 ರ ಪ್ರಕಾರ) ರ ಅನುಸಾರ 
ಅನುಸೂಚಿ ಜಮೀನುಗಳನ್ನು ತುಂಗಾ ಮೇಲ್ಲಂಡೆ ಯೋಜನೆ ಮುಖ್ಯ ಕಾಲುವೆ ನಿರ್ಮಾಣದ ಸಾರ್ವಜನಿಕ ಉದ್ದೇಶಕ್ಕಾಗಿ ಭೂ ಸ್ವಾಧೀನ (ವಶ) 
ಪಡಿಸಿಕೊಂಡಿರುತ್ತದೆ ಎಂದು ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16(2) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17:1961 ರ ಪ್ರಕಾರ) 
ಅನುಸಾರ ಈ ಮೂಲಕ ಪ್ರಕಟಿಸಲಾಗಿದೆ. 

















ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಹೊಳಲೂರು ಗ್ರಾಮ: ಮಡಿಕೆಚೀಲೂರು 
ಕ್ರ. ಖಾತೆದಾರರ ಹೆಸರು ಸರ್ವೆ ತರಹೆ ವಿಸ್ತೀರ್ಣ ಆಕಾರ ಸ್ವಾಧೀನ 
ಸಂ. ನಂಬರ್‌ ಎ.ಗುಂ. ರೂ.ಪೈ ದಿನಾಂಕ 
1 2 3 4 5 6 7 
1. | ಕೆ. ಛಾಯಪ್ಪ ಬಿನ್‌ ಶಿವರುದ್ರಪ್ಪ 75/1ಪೈ ಖುಷ್ಕಿ 2-00 0-92 25.10.05 
2. | ರತ್ನಮ್ಮಕೋಂ ಮಲ್ಲೇಶಪ್ಪ 75/2ಪೈ ಖುಷ್ಕಿ 0-21 0-21 25.10.05 
3. | 1. ಮಲ್ಲಪ್ಪ ಬಿನ್‌ ಚಿಕ್ಕಪ್ಪ 76ಪೈ ಖುಷ್ಕಿ 0-20 2-30 25.10.05 
2. ರಂಗಪ್ಪ ಬಿನ್‌ ಚಿಕ್ಕಪ್ಪ 0-041 25.10.05 
3. ರಾಮಪ್ಪ ಬಿನ್‌ ಚಿಕ್ಕಪ್ಪ 0-211, 25.10.05 
4. ರಂಗಪ್ಪ ಬಿನ್‌ ಕರಿಯಪ್ಪ 1-23 25.10.05 


































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ಲೈ ೬, ೨೦೦೬ ೩೨೩ 
1 2 3 4 5 6 7 
3. | 5. ಸಿದ್ಧಪ್ಪ ಬಿನ್‌ ಕಲ್ಲಪ್ಪ 0-25 25.10.05 
6. ಹನುಮಂತಪ್ಪ ಬಿನ್‌ ರಾಮಪ್ಪ 0-14), 25.10.05 
7. ಕಶೆಟ್ಟಿ ಛಾಯಪ್ಪ ಬಿನ್‌ ಶಿವರುದ್ರಪ್ಪ 0-01 25.10.05 
8. ಹೆಚ್‌. ಬಿ. ನರಸಪ್ಪ ಬಿನ್‌ ಕೆಂಚಮಾರಪ್ಪ 1-10 25.10.05 
4. | 1. ಮಲ್ಲಪ್ಪ ಬಿನ್‌ ಚನ್ನಬಸಪ್ಪ 801ಪೈ ಖುಷ್ಕಿ 0-34 1-48 25.10.05 
2. ರಾಮಮೂರ್ತಿ 
3. ಜಯಣ್ಣ 0-26 
4. ಉಮೇಶ ಬಿನ್‌ ಟಿ.ಎನ್‌. ಜಕಣಪ್ಪ 
5. | 1. ರಂಗಪ್ಪ ಬಿನ್‌ ಯಲ್ಲಪ್ಪ 80/2ಪೈ ಖುಷ್ಕಿ 1-08 5-35 25.10.05 
2. ಜಗದೀಶ್‌ ಬಿನ್‌ ಬಸವರಾಜಪ್ಪ 0-30 25.10.05 
3. ಪ್ರಭಾಕರ ಬಿನ್‌ ಬಸವರಾಜಪ್ಪ 0-22 25.10.05 
4. ಹೇಮಾವತಿ ಕೋಂ ಎಂ. ಹನುಮಂತರಾವ್‌ 
5. ಶ್ರೀಕಾಂತರಾವ್‌ ಪಾಂಡೆ ಬಿನ್‌ 0-16 25.10.05 
ಹನುಮಂತರಾವ್‌ 
6. ಸರೋಜಮ್ಮ ಕೋಂ ಎಂ. ಹನುಮಂತರಾವ್‌ 
7. ಅಶೋಕ ಪಾಂಡೆ ಮೈ.ಗಾ. ತಾಯಿ 0-17 25.10.05 
ಸರೋಜಮ್ಮ 
8. ಮಲ್ಲೇಶಪ್ಪ ಬಿನ್‌ ಹಾಲಪ್ಪ 0-36 25.10.05 
9. ರಾಮಪ್ಪ ಬಿನ್‌ ಯಲ್ಲಪ್ಪ 1-08 25.10.05 
6. | 1. ಎ.ಕೆ. ರಾಮಪ್ಪ ಬಿನ್‌ ಕರಿಯಪ್ಪ 80/3ಪ್ಕೆ ಖುಷ್ಕಿ 0-201, 1-50 25.10.05 
2. ಹಾಲಪ್ಪ ಬಿನ್‌ ಕರಿಯಪ್ಪ 0-201 25.10.05 
3. ಎ.ಕೆ. ರಂಗಪ್ಪ ಬಿನ್‌ ಕರಿಯಪ್ಪ 0-201 25.10.05 
7. | 1. ರಾಮಮೂರ್ತಿ ಬಿನ್‌ ಜಕಣಪ್ಪ 80/4ಪೈ ಖುಷ್ಕಿ 1-02 1-07 25.10.05 
2. ಉಮೇಶ ಬಿನ್‌ ಜಕಣಪ್ಪ 
3. ಜಯಣ್ಣ ಬಿನ್‌ ಜಕಣಪ್ಪ 
8. | 1. ಹನುಮಂತಪ್ಪ ಬಿನ್‌ ಬಸಪ್ಪ 805ಪೈ ಖುಷ್ಕಿ 0-06 0-20 25.10.05 
2. ಚನ್ನಮ್ಮ ಕೋಂ ಮಲ್ಲಪ್ಪ 0-02 
9. | 1. ಗೌರಮ್ಮ ಕೋಂ ಹನುಮಂತಪ್ಪ 80/2ಪೈ ಖುಷ್ಕಿ 0-04 0-40 25.10.05 
2. ಗಿರಿಜಮ್ಮ ಕೋಂ ಕೆ. ಮಲ್ಲಪ್ಪ 0-13 
10. | 1. ಸಣ್ಣಮಲ್ಲಮ್ಮ ಕೋಂ ನಿಂಗಪ್ಪ 80/2ಪೈ ಖುಷ್ಕಿ 0-21 0-07 25.10.05 
2. ಕೆ.ಸಿ. ಸತೀಶ ಬಿನ್‌ ಛಾಯಪ್ಪ 0-2` 
11. | ಛಾಯಪ್ಪ ಬಿನ್‌ ಶೆಟ್ಟಿ ಶಿವರುದ್ರಪ್ಪ 823ಪೈ ಖುಷ್ಮಿ 2-10 1-04 25.10.05 
12. | ಎ. ಮಂಜಪ್ಪ ಬಿನ್‌ ಹನುಮಂತಪ್ಪ 105 ಪೈ ಖುಷ್ಮಿ 0-06 0-11 25.10.05 
13. | ಹಾಲೇಶಪ್ಪ ಬಿನ್‌ ಪುಂಡಲೀಕರಾವ್‌ 106 ಪೈ ಖುಷ್ಮಿ 0-31 0-60 25.10.05 
ಒಟ್ಟು 20-38 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು 
ಪಿ.ಆರ್‌. 183 ತುಂಗಾ ಮೇಲ್ಲಂಡೆ ಯೋಜನೆ ಶಿವಮೊಗ್ಗ. 


ವಿಶೇಷ ಭೂ ಸ್ಟಾಧೀನಾಧಿಕಾರಿಗಳ ಕಾರ್ಯಾಲಯ $ ನ್ಯಾಯಾಲಯ ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ, 
ಭೂ ಸ್ವಾಧೀನ ಅಧಿನಿಯಮ 1894 ಪ್ರಕರಣ16 (2) ಅನುಸಾರ ಪ್ರಕಟಣೆ 
ಕ್ರಮಾಂಕ:ತುಂಮೇಯೋ ಭೂ.ಸ್ವಾ -4/ ವಿ.ವ.5: 2003-04, ದಿನಾಂಕ: 10 ನೇ ನವೆಂಬರ್‌ 2005 
ಭೂಸ್ವಾಧೀನ ಅಧಿನಿಯಮ ಪ್ರಕರಣ 161) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17:1961 ರ ಪ್ರಕಾರ) ರ ಅನುಸಾರ 
ಅನುಸೂಚಿ ಜಮೀನುಗಳನ್ನು ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆ ನಿರ್ಮಾಣದ ಸಾರ್ವಜನಿಕ ಉದ್ದೇಶಕ್ಕಾಗಿ ಭೂ ಸ್ವಾಧೀನ (ವಶ) 
ಪಡಿಸಿಕೊಂಡಿರುತ್ತದೆ ಎಂದು ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16(2) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17:1961 ರ ಪ್ರಕಾರ) 
ಅನುಸಾರ ಈ ಮೂಲಕ ಪ್ರಕಟಿಸಲಾಗಿದೆ. 











ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಹೊಳಲೂರು ಗ್ರಾಮ: ಮತ್ತೋಡು 
ಕ್ರ. ಖಾತೆದಾರರ ಹೆಸರು ಸರ್ವೆ ತರಹೆ ವಿಸ್ತೀರ್ಣ ಆಕಾರ ಸ್ವಾಧೀನ 
ಸಂ. ನಂಬರ್‌ ಎ.ಗುಂ. ರೂ.ಪೈ ದಿನಾಂಕ 
1. | ಈರಮ್ಮಕೋಂ ಚಂದ್ರಶೇಖರಯ್ಯ 18 ಖುಷ್ಮಿ 0-18 10.11.05 
ಜುಮ್ಹಾ 0-18 





























ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು 
ಪಿ.ಆರ್‌. 184 ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ. 


೩೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲ್ಲೆ ಲೈ ೬ ೨೦೦೬ ಬಾಗ - ೬ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂ ಸ್ವಾಧೀನ ಕಾಯಿದೆ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆ” ಅಧಿಸೂಚನೆ 
ಕ್ರಮಾಂಕ: ಆರ್‌(2)ಎಲ್‌ಎಕ್ಕೂ:ಸಿಆರ್‌-54:05-06, ದಿನಾಂಕ: 13ನೇ ಜೂನ್‌ 2006 

ಈ ಕೆಳಗಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆಯನ್ನು ನಿರ್ಮಿಸಲು ಅಗತ್ಯವಾಗಲಿದೆ ಎಂದು ಸರ್ಕಾರಕ್ಕೆ ಕಂಡು 
ಬಂದಿರುವುದರಿಂದ, ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1) ರ 4ನೇ ಪ್ರಕರಣದ ಉಪ ಬಂಧಗಳ ಮೇರೆಗೆ ಅನುಸಾರವಾಗಿ 
ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 4ನೇ ಪ್ರಕರಣದ (2)ನೇ ಉಪ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರಿಗೆ ಈ ಮೂಲಕ ಅಧಿಕಾರವನ್ನು ನೀಡಿರುತ್ತದೆ. 

ಸದರಿ ಅಧಿನಿಯಮದ 17ನೇ ಪ್ರಕರದ (1) ಮತ್ತು (0ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ ದೃಷ್ಟಿಯಿಂದ ಸದರಿ ಅಧಿನಿಯಮದ 5ಎ 
ಪ್ರಕರಣದ ಉಪ ಬಂಧಗಳು, ಕೆಳಗೆ ನಿರ್ದಿಷ್ಟಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ.(ಸರ್ಕಾರದ ಆದೇಶ ಸಂಖ್ಯೆ ಕಂಇ 31 ಭೂಸ್ವಾಳ 2002 ದಿ. 4.6.2002) 

ಸದರಿ ಭೂಮಿಗಳ ಆರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಉಂಟು ಮಾಡಬಾರದೆಂದು ಅಥವಾ ಅವರ 
ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, 
ದಾವಣಗೆರೆ ರವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ 
ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ 
ಖಂಡದ (ಉಪ ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 























ಅನುಸೂಚಿ 
ಜಿಲ್ಲೆ : ದಾವಣಗೆರೆ ತಾಲ್ಲೂಕು : ಹೊನ್ನಾಳಿ ಹೋಬಳಿ : ಗೋವಿನಕೋವಿ ಗ್ರಾಮ : ಕಂಕನಹಳ್ಳಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಿಕ್ಕುಬಂದಿ ಭೂಸ್ವಾಧೀನದ ಮರ, ಮಾಲ್ಕಿ, 
ಸಂ. ಜಮೀನಿನ ಬಾವಿ ಕಟ್ಟಡ 
ಪೂರ್ವಕ್ಕೆ ಪಶ್ಚಿಮಕ್ಕೆ | ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ | ಆಕಾರ | ಇತ್ಯಾದಿಗಳ ವಿವರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. | ರೂ.ಪೈ. 
1 2 3 4 5 6 7 9 10 11 12 
1. | ಪರಮೇಶ್ವರಪ್ಪ ಜಿ.ಆರ್‌. ಬಿನ್‌ ರುದ್ರಪ್ಪ ಸ್ವಂತ 465 ಖುಷ್ಮಿ 46/5 46/4 49 46/5 0-07 | 0-11 
2. | 1. ಕುರುವಾದ ರೇಖಾ ನಾಯ್ಕ ಬಿನ್‌ ಸಕ್ರಾನಾಯ್ಕ 
2. ಸೋಬ್ಯಾ ನಾಯ್ಕ ಬಿನ್‌ ಸೂರ್ಯನಾಯ್ಕ ಸ್ವಂತ 49 ಖುಷ್ಕಿ 22 49 49 46 0-06 - 
3. ಬಿಲ್ಲಾ ನಾಯ್ಕ ಬಿನ್‌ ಉಮ್ಸಾನಾಯ್ಕ 
4. ಸೀತಿ ಬಾಯಿ ಕೋಂ ಬೋಜಾನಾಯ್ಕ 
5. ಈರನಾಯ್ತ ಬಿನ್‌ ಲಚ್ಚಾನಾಯ್ಕ 
3. | 1. ಮುಘತ್ತು 
2. ರೇವಣಪ್ಪ ಬಿನ್‌ ಬಸೆಟ್ಟಪ್ಪ 












































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೩೨೫ 








2 ೨ 4 5 6 7 8 9 10 11 12 





3. ಶಿವಲಿಂಗಮ್ಮ ಕೋಂ ಶಿವಪ್ಪ 

4. ಬೊಮ್ಮಾನಾಯ್ಕ ಬಿನ್‌ ಲಚ್ಚನಾಯ್ಕ 
5. ಸ್ವಾಕ್ರಿಬಾಯಿ ಕೋಂ ಲೋಕ್ಕಾ ನಾಯ್ಕ 
6. ರುದ್ರನಾಯ್ಕ ಬಿನ್‌ ತಾಮ್ರಾ ನಾಯ್ಕ 
7. ಚಂದ್ರನಾಯ್ಕ ಬಿನ್‌ ಭೀಮಾನಾಯ್ಕ ಸ್ವಂತ 22 ಖುಷ್ಕಿ 22 22 21 49 0-34 - 
8. ಸೇವ್ಯಾ ನಾಯ್ಕ ಬಿನ್‌ ಸಾಮ್ಯಾನಾಯ್ಯ ಮಜಿರೆ 
9. ಭೀಮಾ ಸೈನಾ ನಾಯ್ಕ ಬಿನ್‌ ಹಾಲಾ ನಾಯ್ಕ 
10. ಖೀರ್ಯಾ ನಾಯ್ಕ ಬಿನ್‌ ಹಾಲಾನಾಯ್ಕ 
11. ರೇಖಾ ನಾಯ್ಕ ಬಿನ್‌ ಪೀರ್ಯಾನಾಯ್ಕ 
12. ಸಕ್ರಾ ನಾಯ್ಕ ಬಿನ್‌ ಉಮ್ಸಾ ನಾಯ್ಕ 

13. ದರಿಗ್ಯಾ ನಾಯ್ಕ ಬಿನ್‌ ಉಮ್ಸಾ ನಾಯ್ಕ 
14. ಕಿಮ್ಕಾ ನಾಯ್ಕ ಬಿನ್‌ ಫೀರ್ಯಾನಾಯ್ಕ 
15. ಸೋಮ್ಹ್ಲಿ ಬಾಯಿ ಕೋಂ ರಾಮಾನಾಯ್ಕ 





- ಪೀರ್ಯಾನಾಯ್ಕ ಬಿನ್‌ ದೊಡ್ಡ ರಾಮಣ್ಣ 
. ಗೇಮ್ಯಾ ನಾಯ್ಕ 

. ಗಂಗ್ಯಾ ನಾಯ್ಕ ಬಿನ್‌ ಹೇಮ್ಸಾ ನಾಯ್ಕ 

. ಪೀರ್ಯಾನಾಯ್ಕ ಬಿನ್‌ ರಾಮಣ್ಣ ಸ್ವಂತ 21/1 ಖುಷ್ಕಿ 21/1 21/1 20 22 0-35 0-50 
- ಭದಳ್ಳಿ ರಾಮಣ್ಣ ಬಿನ್‌ ಹನುಮ 

. ಕೆ. ಪಾರ್ವತಮ್ಮ ಕೋಂ ಪುಟ್ಟಪ್ಪ ನ್ಯಾಮತಿ 
- ಪಿ.ಎಂ. ವೀಣಾ ಕೋಂ ಪಿ. ಕಾಂತಪ್ಪ 

- ಪಿ.ಎಂ. ವೀಣಾ ಕೋ ಪಿ. ಕಾಂತಪ್ಪ 





- ಪಿರ್ಯಾ ಬಿನ್‌ ದೊಡ್ಡ ರಾಮಣ್ಣ 
- ಗೇಮ್ಸಾ ಬಿನ್‌ ಸೋಮಣ್ಣ 

. ಪಿರ್ಯಾ ಬಿನ್‌ ರಾಮಣ್ಣ ಸ್ವಂತ 20/3 ಖುಷ್ಕಿ 25/3 20/3 17 21 0-16 0-31 
. ಗಂಗಾನಾಯ್ಕ ಬಿನ್‌ ಹೇಮ್ಲಾ ನಾಯ್ಕ 
. ಮನ್ಯಾ ಬಿನ್‌ ರಾಮಣ್ಣ 

. ಹಾಲಾ ಬಿನ್‌ ಭೀಮಾ 











೦ತ 173ಬಿ 1 ಖುಷ್ಕಿ 173 ಬಿ1 173 ಬಿ1 14 173 ಬಿ1 0-08 0-19 
೦ತ 173 ಬಿ2 ಖುಷ್ಕಿ 173 ಬಿ1 173 ಬಿ1 14 173 ಬಿ1 0-08 0-19 


. ಬಿ.ಯು. ಬಸವರಾಜು ಬಿನ್‌ ಉಜ್ಜಪ್ಪ 
. ಬಸಪ್ಪ ಬಿನ್‌ ತೀರ್ಥಪ್ಪ 



































VP PIN ರ ಯು WY ಓಜ £ಣ.|೦೦ - ಲಾ ಊಉ ಜು WY Nm 


kal ext 





೩೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೬ 





















































1 2 3 4 5 6 7 8 9 10 11 12 
7. | 1. ಕೆ.ವಿ. ನಂಜಂಪ್ಪ ಬಿನ್‌ ವೀರಪ್ಪ ಸ್ವಂತ 13 ಖುಷ್ಕಿ 11 14 13 13 0-26 | 0-65 

2. ಕೆ.ವಿ. ಚನ್ನಬಸಪ್ಪ ಬಿನ್‌ ವೀರಪ್ಪ 
8. | ಕೆ.ಜಿ. ಮಹೇಶ್ವರಪ್ಪ ಬಿನ್‌ ಪಟೇಲ್‌ ವೀರಪ್ಪ ಸ್ವಂತ 14 ಖುಷ್ಕಿ 13 14 14 17 0-08 | 0-19 
9. | ಜಿ.ವೈ. ರುದ್ರೇಶಪ್ಪ ಬಿನ್‌ ಬಸಪ್ಪ ಸ್ವಂತ 11/1 ಖುಷ್ಕಿ 3 11/2 11/2 11/1 0-06 | 0-14 
10. | ಬಸಪ್ಪ ಬಿನ್‌ ವೀರಪ್ಪ ಯರಗನಾಳ ಸ್ವಂತ 11/2 ಖುಷ್ಕಿ 11/1 13 11/2 11/2 0-06 | 0-14 
11. | ಆರ್‌. ಶೇಖರಪ್ಪ ಬಿನ್‌ ರುದ್ರಪ್ಪ ಸ್ವಂತ 3/1 ಖುಷ್ಕಿ 3/2 11 3/1 3/1 0-07 | 0-14 
12. | ಬಸಮ್ಮಕೋಂ ಎ.ಜಿ. ಚನ್ನಪ್ಪ ಸ್ವಂತ 3/2 ಖುಷ್ಕಿ 3/3 3/1 3/2 3/2 0-06 | 0-12 
13. | ಎ.ಜಿ. ರಾಜಪ್ಪ ಬಿನ್‌ ಎ.ಜಿ. ಚನ್ನಪ್ಪ ಸ್ವಂತ 3/3 ಖುಷ್ಕಿ 3/4 3/2 3/3 3/3 0-06 | 0-12 
14. | ಎ.ಜಿ. ರುದ್ರಪ್ಪ ಬಿನ್‌ ರುದ್ರಪ್ಪ ಸ್ವಂತ 3/4 ಖುಷ್ಕಿ 3/5 3/3 3/4 3/4 0-06 | 0-12 
15. | ಶಂಕ್ರಮ್ಮಕೋಂ ಈಶ್ವರಪ್ಪ ಸ್ವಂತ 3/5 ಖುಷ್ಕಿ 5 3/4 3/5 3/5 0-06 0-12 
16. | 1. ಚಂದ್ರಮ್ಮ ಕೋಂ ಗುರುಶಾಂತಪ್ಪ ಸ್ವಂತ 5/3 ಎ ಖುಷ್ಕಿ 4 3 5/3 5/4 0-19 0-37 

2. ಮುರೆಗೆಪ್ಪ ಬಿನ್‌ ನಂಜಪ್ಪ ಸ್ವಂತ 53ಎ 

3. ಚನ್ನಬಸಪ್ಪ ಬಿನ್‌ ಕಡ್ಲೆಪ್ಪ 
17. | ಚನ್ನಬಸಪ್ಪ ಬಿನ್‌ ಕಡ್ಡೆಪ್ಪ ಸ್ವಂತ 5/4 ಖುಷ್ಕಿ 4 3 5/3ಬಿ 4 0-23 | 0-45 
18. | ಬಸಪ್ಪ ಬಿನ್‌ ಪರ್ವತಪ್ಪ ಸ್ವಂತ 7/3 ಖುಷ್ಕಿ 8 5 713 7/3 0-12 | 0-28 
19. | 1. ಕೆ. ಚಂದ್ರಪ್ಪ ಬಿನ್‌ ಕಡ್ಡೆಪ್ಪ ಸ್ವಂತ 8/3 ಖುಷ್ಕಿ | ಗಂಗನ 7 a2 8/3 0-30 | 0-70 

2. ಎಂ.ಜಿ. ರುದ್ರಪ್ಪ ಕೋಟೆ 

ಗಡಿ 
ಜುಮ್ಲಾ 6-35 4-73 









































ಖುಷ್ಕಿ ಆರು ಎಕರೆ ಮತ್ತು ಮೂವತ್ತೈದು ಗುಂಟೆಗಳು 
ಜಿಲ್ಲಾಧಿಕಾರಿಗಳು, 


ಪಿ.ಆರ್‌. 180 ದಾವಣಗೆರೆ ಜಿಲ್ಲೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೆ ಕೈ ೬ ೨೦೦೬ ೩೨೭ 





ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಕಾಯ್ದೆಯ ಕಲಂ 6(1)ನೇ ಅಧಿನಿಯಮದ ಅನ್ವಯ ಘೋಷಣೆ ಸರ್ಕಾರದ ಆದೇಶ ಸಂ ಕ್ರಮಾಂಕ : ಕಂ.ಇ. 16 / ಭೂ.ಸ್ಟಾ.ಗ್ರಾ 2006, ದಿನಾಂಕ: 30ನೇ ಜೂನ್‌ 2006 

ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ನ್ಯಾಯಾಲಯದ ಕಟ್ಟಡ ಮತ್ತು ವಸತಿ ಗೃಹ ನಿರ್ಮಿಸುವ ಉದ್ದೇಶಕ್ಕೆ ಬೇಕಾಗಿದೆ ಎಂದು ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಇವರ ದಿನಾಂಕ 30.4.2005 ಎಲ್‌.ಎ.ಕ್ಯೂ. ಎಸ್‌.ಆರ್‌.3/2005-06 ಸಂಖ್ಯೆಯ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದರಿಂದ ಮತ್ತು ಕರ್ನಾಟಕ ಅಧಿನಿಯಮ ಸಂ.1961ರ 17ರ 
ಅನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1891) 5ಎ ಪ್ರಕರಣದ 2ನೇ ಉಪಪ್ರಕರಣದ ಮತ್ತು 6(1)ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ 
ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರೀ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರೀ 
ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪವಿಭಾಗಾಧಿಕಾರಿಗಳು, ದೊಡ್ಡಬಳ್ಳಾಪುರ ಉಪವಿಭಾಗ, ಬೆಂಗಳೂರು ಇವರನ್ನು ಸದರೀ ಭೂಮಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸುವ ಸಲುವಾಗಿ ಸದರೀ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರೀ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರೀ 
ಅಧಿನಿಯಮದ 7ನೇ ಖಂಡದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರೀ ಭೂಮಿಗಳಿಗೆ ಸಂಬಂಧಿಸಿದ ನಕಾಶೆಗಳನ್ನು ಪರಿವೀಕ್ಷಣೆಗಾಗಿ ಉಪವಿಭಾಗಾಧಿಕಾರಿಗಳು, ದೊಡ್ಡಬಳ್ಳಾಪುರ ಉಪವಿಭಾಗ, ಪೋಡಿಯಂ ಬ್ಲಾಕ್‌, 2ನೇ ಮಹಡಿ, ವಿಶ್ವೇಶ್ವರಯ್ಯ ಕೇಂದ್ರ, ಬೆಂಗಳೂರು-1 ರವರ 
ಕಛೇರಿಯಲ್ಲಿ ಇಡಲಾಗಿದೆ. 

















ಜಿಲ್ಲೆ : ಬೆಂಗಳೂರು ಗ್ರಾಮಾಂತರ ತಾಲ್ಲೂಕು : ನೆಲಮಂಗಲ ಹೋಬಳಿ : ಕಸಬಾ ಗ್ರಾಮ : ನೆಲಮಂಗಲ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚೆಕ್ಕುಬಂದಿ ಭೂಸ್ವಾಧೀನಪಡಿಸುವ ವಿಸ್ತೀರ್ಣ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 11 
1. | ಮಾಗಡಿ ರಂಗಯ್ಯ ಬಿನ್‌ ಕಾಳಯ್ಯ ತಿಮಕ್ಟ | ರಂಗಯ್ಯ ತಿಮಕ್ಷ್ಯ 201/1 ಖುಷ್ಕಿ ರಸ್ತೆ ಸ.ನಂ. 201/2ರ ಸ.ನಂ. ಸ.ನಂ. | 1-01 2.80 
ಕೋಂ ಕಾಳಯ್ಯ ಜಮೀನು 200ರ 185ರ 
ಜಮೀನು ಜಮೀನು 
2. | ಹುಚ್ಚಪ್ಪ ಮಾಗಡಿ ರಂಗಯ್ಯ ಬಿನ್‌ ಕಾಳಯ್ಯ ಹುಚ್ಚಪ್ಪ ಮಾಗಡಿ 201/2 ಖುಷ್ಕಿ ಸ.ನಂ. 2011ರ ಸ.ನಂ. 22ರ ಸ.ನಂ. ಸ.ನಂ. 2-15 3.26 
ರಂಗಯ್ಯ ಜಮೀನು ಜಮೀನು 200ರ 185ರ 0-07 ಖರಾಬು 
ಜಮೀನು ಜಮೀನು | 2-08 









































ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 190 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ತಾ) 


೩೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲ್ಕೆ ಲೈ ೬ ೨೦೦೬ ಬಾಗ - ೬ 





ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಕಾಯ್ದೆಯ ಕಲಂ 6(1)ನೇ ಅಧಿನಿಯಮದ ಅನ್ವಯ ಘೋಷಣೆ ಸರ್ಕಾರದ ಆದೇಶ ಸಂ ಕ್ರಮಾಂಕ : ಕಂ.ಇ. 18 / ಭೂ.ಸ್ವಾ.ಗ್ರಾ 2006, ದಿನಾಂಕ: 18ನೇ ಮೇ 2006 

ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ದೊಡ್ಡಬಳ್ಳಾಪುರ ಪಟ್ಟಣಕ್ಕೆ ನೀರು ಸರಬರಾಜು ಮಾಡುವ ಯೋಜನೆಯಲ್ಲಿ ಜಲ ಶುದ್ಧೀಕರಣ ಘಟಕ ಮತ್ತು 
ಮೇಲಟಟ್ಟದ ಜಲ ಸಂಗ್ರಹಾಗಾರ ಸ್ಥಾಪಿಸುವ ಉದ್ದೇಶಕ್ಕೆ ಬೇಕಾಗಿದೆ ಎಂದು ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಇವರು ಭೂಸ್ವಾಧೀನ ಕಾಯ್ದೆ 1894 ಕಲಂ 4(1)ರ ಮೇರೆಗೆ ದಿನಾಂಕ 28.2.2005 
ಎಲ್‌.ಎ.ಕ್ಯೂ. ಎಸ್‌.ಆರ್‌.15/2004-05 ಸಂಖ್ಯೆಯ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದರಿಂದ 

ಮತ್ತು ಕರ್ನಾಟಕ ಅಧಿನಿಯಮ ಸಂ.33:1991ರ ಅನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1991ರ 1) 5ಎ ಪ್ರಕರಣದ 2ನೇ ಉಪಪ್ರಕರಣದ ಮತ್ತು 6(1)ಎ ಪ್ರಕರಣದ 
ಮೇರೆಗೆ ಜಿಲ್ಲಾಧಿಕಾರಿಗಳು ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರೀ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ ಮೇಲೆ 
ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಭೂ ಸ್ವಾಧೀನ ಅಧಿನಿಯಮ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪವಿಭಾಗಾಧಿಕಾರಿಗಳು, ದೊಡ್ಡಬಳ್ಳಾಪುರ ಉಪವಿಭಾಗ, ಬೆಂಗಳೂರು ಇವರನ್ನು ಸದರಿ ಭೂಮಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸುವ ಸಲುವಾಗಿ ಸದರೀ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರೀ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರೀ 
ಅಧಿನಿಯಮದ 7ನೇ ಖಂಡದ ಮೇರೆಗೆ ನಿರ್ದೇಶನ ನೀಲಾಗಿದೆ. 

ಸದರೀ ಭೂಮಿಗಳಿಗೆ ಸಂಬಂಧಿಸಿದ ನಕಾಶೆಗಳನ್ನು ಪರಿವೀಕ್ಷಣೆಗಾಗಿ ಉಪವಿಭಾಗಾಧಿಕಾರಿಗಳು, ದೊಡ್ಡಬಳ್ಳಾಪುರ ಉಪವಿಭಾಗ, ಪೋಡಿಯಂ ಬ್ಲಾಕ್‌, 2ನೇ ಮಹಡಿ, ವಿಶ್ವೇಶ್ವರಯ್ಯ ಕೇಂದ್ರ, ಬೆಂಗಳೂರು-1 ರವರ 
ಕಛೇರಿಯಲ್ಲಿ ಇಡಲಾಗಿದೆ. 
























































ಜಿಲ್ಲೆ : ಬೆಂಗಳೂರು ಗ್ರಾಮಾಂತರ ತಾಲ್ಲೂಕು : ದೊಡ್ಡಬಳ್ಳಾಪುರ ಹೋಬಳಿ : ತೂಬಗೆರೆ ಗ್ರಾಮ : ಕಾಚಹಳ್ಳಿ 

ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚೆಕ್ಕುಬಂದಿ ಭೂಸ್ವಾಧೀನಪಡಿಸುವ ವಿಸ್ತೀರ್ಣ 
ಸಂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 

1 2 3 4 5 6 7 8 9 10 11 

1. | ಮುನಿತಾತಪ್ಪ (ಪವತಿ) ಮುನಿರಾಜು ಬಿನ್‌ ಮುನಿರಾಜು 70 ಖುಷ್ಕಿ ರಸ್ತೆ ಸ.ನಂ. 4ರ | ಸ.ನಂ. 53ರ ರಸ್ತೆ 2.02 2.19 

ಚನ್ನಪ್ಪ ಜಮೀನು ಜಮೀನು 0.04 ಪಿ.ಕೆ 
ಒಟ್ಟು 1.38 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ವೆಂಕಟೇಶಮೂರ್ತಿ 

ಪಿ.ಆರ್‌. 191 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ವಾ) ಬೆಂಗಳೂರು 


